ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ನೈಸ್‌ (ಎನ್‌.ಐ.ಸಿ.ಇ) ರಸ್ತೆಯ ಬಗ್ಗೆ 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) - 


236 (261) ಮಾನ್ಯ ಉಪ ಮುಖ್ಯಮಂತಿಗಳು (ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ ಸಚಿವರು) ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಮಾನ್ಯ ಸರ್ವೋಚ್ಮ ನ್ಯಾಯಾಲಯದಲ್ಲಿ ನೈಸ್‌ ಸಂಸ್ಥೆಗೆ ಹೂಡಿದ್ದ ನಿಂದನಾ ಅರ್ಜಿ ಸ೦ಖ್ಯೆ:೨6/2007 
ವಜಾಗೊಂಡಿದ್ದರೂ, ಸದನ ಸಮಿತಿಯ ವರದಿಯನ್ನು ಅನುಷ್ಠಾನಗೊಳಿಸದಿರಲು ಕಾರಣಗಳೇನು; 
(ವಿವರ ನೀಡುವುದು) 


(ಆ) ಕಿಯಾ ಒಪ್ಪಂದದ ಆರ್ಟಿಕಲ್‌ 4ರಂತೆ ರಚಿಸಲಾಗಿರುವ ಅಧಿಕಾರದತ್ತ ಸಮಿತಿಯು 
ದಿನಾ೦ಕ:05.08.2008 ರಿಂದ ಇದುವರೆವಿಗೂ ಸಭೆ ಸೇರದಿರಲು ಕಾರಣಗಳೇನು; 


(ಇ) ಬಿ.ಎಂ.ಐ.ಸಿ.ಪಿ. ಯೋಜನೆಯ ಸೆಕ್ಷನ್‌-ಎ ಭಾಗದ ಅಭಿವೃದ್ದಿಯನ್ನು ಮೆ: ನೈಸ್‌ಗೆ ಉಪಗುತ್ತಿಗೆ 
ನೀಡಲಾಗಿದ್ದು, ಕಿಯಾ ಒಪ್ಪಂದದಲ್ಲಿ ನಿಗಧಿಪಡಿಸಲಾದ ಕಾಲಮಿತಿ ಮುಗಿದಿದ್ದರೂ, ಯೋಜನೆಯ 
ಉಳಿದ ಭಾಗದ ಅಭಿವೃದ್ದಿಯನ್ನು ಮುಖ್ಯ ಕರಾರುದಾರರಾದ ಮೆ: ನೈಸ್‌ ಸಂಸ್ಥೆ ನಿರ್ವಹಿಸದಿರುವ ಬಗ್ಗೆ 
ಸರ್ಕಾರವು ತೆಗೆದುಕೊಂಡ ಕ್ರಮಗಳೇನು; 


(ಈ) ಹಿಂದಿನ ಅಡ್ಡೊಕೇಟ್‌ ಜನರಲ್‌ರವರು ಮೆ:ನೈಸ್‌ ಸಂಸ್ಥೆಯ ಅಕ್ರಮಗಳ ಸಂಬಂಧ ಭಾರತ 


ಸಂವಿಧಾನದ ಷೆಡ್ಕೂಲ್‌ ಗಿ॥ ಖಣ ॥ ಇಟೆಣಡಿಟ 42 ರಡಿ ಪ್ರದತವಾದ ಅಧಿಕಾರ ಚಲಾಯಿಸಿ ಶಾಸನ 
ರಚಿಸುವ ಬಗ್ಗೆ ಅಭಿಪ್ರಾಯ ನೀಡಿದ್ದರೂ, ಯಾವುದೇ ಕುಮ ವಹಿಸದಿರಲು ಕಾರಣಗಳೇನು; 


(ಉ) ಮೆ: ನೈಸ್‌ ಸಂಸ್ಥೆಯು 2012 ರಿಂದ ಅನಧಿಕೃತವಾಗಿ ಐ೦$ರಿಗಚಿಟಿಣ ರಸ್ತೆ ನಿರ್ಮಿಸಿ, ಕಾಂಕ್ರೀಟ್‌ ರಸ್ತೆ 
ದರದಲ್ಲಿ ಟೋಲ್‌ ಸಂಗ್ರಹಣೆ ಮಾಡುತ್ತಿದ್ದು, ಟೋಲ್‌ ಸಂಗ್ರಹಣೆ ಸಂಬಂಧ ನ್ಯಾಯಾಲಯದಲ್ಲಿ 
ಯಾವುದೇ ತಡೆಯಾಜ್ಞೆ ಇಲ್ಲದಿದ್ದರೂ, ನ್ಯಾಯಾಲಯದ ನೆಪವೊಡ್ಡಿ ಯಾವುದೇ ಕ್ರಮ ವಹಿಸದಿರಲು 
ಕಾರಣ ಏನು; ಅನಧಿಕೃತ ಟೋಲ್‌ ಬೂತ್‌ಗಳಿಗೆ ಫಾಸ್‌ಟ್‌ಟಾ ಅಳವಡಿಸಲು ಅನುಮತಿ 
ನೀಡಲಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಇದು ಸದನ ಸಮಿತಿ ವರದಿಯ 
ಉಲ್ಲಂಘನೆಯಾಗುವುದಿಲ್ಲವೇ? 


